ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | 342 

ಸದಸ್ಯರ ಹೆಸರು ಶ್ರೀ ಬಿ.ಕೆ. ಹರಿಪ್ರಸಾದ್‌ (ವಿಧಾನ ಸಭೆಯಿಂದ 
- " ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ 14.09.2021 


ಉತ್ತರಿಸುವ ಸಚಿವರು 


ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ ಮತ್ತು 
ಮಕ್ಕಳ ಅಬಿವೃದ್ಧಿ ಮತ್ತು ವಿಕಲಚೇತನರ, ಹಿರಿಯ 
ನಾಗರಿಕರ ಸಬಲೀಕರಣ ಸಚಿವರು. 


ಕ್ರ.ಸಂ ಪ್ರಶ್ನೆ ಉತ್ತರ 

ಅ) | ಉಡುಪಿ, ದಕ್ಷಿಣ ಕನ್ನಡ,| ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು, 
ಉತ್ತರ ಕನ್ನಡ, | ಶಿವಮೊಗ್ಗ ಜಿಲ್ಲೆಗಳಲ್ಲಿ ಕೆಂಪು ಕಲ್ಲು, ಕಟ್ಟಡ 
ಚಿಕ್ಕಮಗಳೂರು, ಶಿವಮೊಗ್ಗ, |! ಕಲ್ಲುಗಣಿಗಾರಿಕೆ ನಡೆಸಲು ಗುತ್ತಿಗೆಗಳನ್ನು ಮಂಜೂರು 
(ಕರಾವಳಿ ಮತ್ತು ಮಲೆನಾಡು) | ಮಾಡಲಾಗಿರುತ್ತದೆ. 
ಪ್ರದೇಶದಲ್ಲಿ ಕೆಂಪು | `ಬನಾಂಕ 12.08.2016 ರಂದು ಕರ್ನಾಟಕ ಉಪಖನಿಜ 
1ಕಲ್ಲುಕೊರೆಗೆ ನಡೆಸಲು | ರಿಯಾಯಿತಿ (ತಿದ್ದುಪಡಿ) ನಿಯಮಗಳು, 2016ನ್ನು ಜಾರಿಗೆ 
ಸರ್ಕಾರ ಅನುಮತಿ 


ವೀಡಿದೆಯೇ; ನೀಡಿದ್ದಲ್ಲಿ, ಗಣಿ 
ಪರವಾನಗಿಯ 
ಮಾನದಂಡಗಳೇನು; 
(ಸಂಪೂರ್ಣ 


ಮಾಯಿತಿ 
ಒದಗಿಸುವುದು) - 


ತರಲಾಗಿದೆ. ಸದರಿ ನಿಯಮಗಳಂತೆ ಸರ್ಕಾರಿ ಜಮೀನುಗಳಲ್ಲಿ 
ಲಭ್ಯವಿರುವ ಉಪಖನಿಜ ನಿಕ್ಷೇಪಗಳನ್ನು ಹರಾಜು ಮೂಲಕ 
ಮಂಜೂರು ಮಾಡಬೆಾಗಿರುತ್ತದೆ. 


ಪಟ್ಟಾ ಜಮೀನುಗಳಲ್ಲಿ ಲಭ್ಯವಿರುವ ಖನಿಜವನ್ನು 
ತೆಗೆಯಲು ಪಟ್ಕಾದಾರರಿಗೆ ಅಥವಾ ಪಟ್ಟಾದಾರರು ಒಪ್ಪಿಗೆ 
ನೀಡುವ ವ್ಯಕ್ತಿಗಳಿಗೆ ಕಂದಾಯ ಮತ್ತು ಅರಣ್ಯ ಇಲಾಖೆಗಳ 
ವಿರಾಕ್ಲೇಪಣಾ ಪತ್ರ, ಭೂಪರಿವರ್ತನೆ ಆದೇಶ ಮತ್ತು ಪರಿಸರ 


ಅನುಮತಿ ಪತ್ರ ಪಡೆದು ಕಲ್ಲುಗಣಿಗಾರಿಕೆಗೆ ಲೈಸೆನ್ಸ್‌ 
ನೀಡಲಾಗುತ್ತಿದೆ. 
ಆ) | ಮೇಲ್ಕಂಡ ಜಿಲ್ಲೆಗಳಲ್ಲಿ ಕೆಂಪು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು, 
/ :: ಕಲುಕೊರೆ ಪರವಾನಗಿ | ಶಿವಮೊಗ್ಗ . ಜಿಲ್ಲೆಗಳಲ್ಲಿ ಕೆಂಪು ಕಲ್ಲು ಸೇರಿದಂತೆ 
| ಪಡೆದ: ಎಷ್ಟು 'ಕಲ್ಲು.| ಚಾಲಿಯಲ್ಲಿರುವ. . ಕಲ್ಲುಗಣಿ ಗುತ್ತಿಗೆಗಳ- ಮಾಹಿತಿ 
1 ಕೊರೆಗಳಿವೆ; (ಸಂಪೂರ್ಣ | ಕೆಳಕಂಡಂತಿದೆ: 
ಮಾಹಿತಿ ನೀಡುವುದು) N 

ಅಲಂಕಾರಿಕ ಶಿಲೆ ಕಟ್ಟಿಡಕಲ್ಲುಗಣಿ 

ಜಿಲ್ಲೆ ಗುತ್ತಿಗೆಗಳ ವಿವರ ಗುತ್ತಿಗೆಗಳ ವಿವರ 

ಸಂಖ್ಯೆ ವಿಸ್ತೀರ್ಣ | ಸಂಖ್ಯೆ | ವಿಸ್ತೀರ್ಣ 

(ಐ/ಗು) (ಎ/ಗು) 

ಉಡುಪಿ 5 15.28 127 408.01 

ದಕ್ಲಿಣ ಕನ್ನಡ 5 5.12 1371 321.33 

ಉತ್ತರ ಕನ್ನಡ 0 00 18 120.38 

“ಚಿಕ್ಕಮಗಳೂರು 11 61.01 94 275.05 

ಶಿವಮೊಗ್ಗ 0 00 74 82.18 
ಇ) | ಮೇಲ್ಯ್ಧಂಡ ಜಿಲ್ಪೆಗಳಲ್ಲಿ | ಕಳೆದ ಮೂರು ವರ್ಷಗಳಲ್ಲಿ ಅಕ್ರಮ ಕಲ್ಲುಗಣಿಗಾರಿಕ 
ಸರ್ಕಾರಿ ಜಾಗ, ಅರಣ್ಯ | ನಡೆಸಿರುವ 456 ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದು, 160 
ಅಂಚಿನಲ್ಲಿ ಅಕ್ರಮ ಗಣಿಗಾರಿಕ ಮೊಕದ್ದಮೆಗಳನ್ನು ದಾಖಲಿಸಿ ರೂ.158586 ಲಕ್ಷಗಳ 

¥ ದಂಡವನ್ನು ಸಂಗ್ರಹಿಸಲಾಗಿರುತ್ತದೆ. 


ನಡೆಸುವವರ ವಿರುದ್ದ ಸರ್ಕಾರ 
ಇದುವರೆಗೂ ಎಷ್ಟು 


ಪ್ರಕರಣಗಳನ್ನು ದಾಖಲಿಸಿದೆ? 


(ಸಂಪೂರ್ಣ 


ವಿಸ್ಟೃತ 


ಮಾಹಿತಿ ಒದಗಿಸುವುದು) 


ವಿವರಗಳು ಕೆಳಕಂಡಂತಿದೆ: 


(ರೂ.ಲಕ್ಷಗಳಲ್ಲಿ) 
ಪತ್ತೆಹಚ್ಚಿದ ದಾಖಲಿಸಿದ ಸಂಗ್ರಹಿಸಿದ 
ಜಲ್ಲೆ ಪ್ರಕರಣಗಳು | ಮೊಕದ್ದಮೆಗಳು ದಂಡ 
ಉಡುಪಿ ) 171 49 67.82 
ದಕ್ಷಿಣ ಕನ್ನಡ 53 31 25.72 
ಉತ್ತರ ಕನ್ನಡ 44 8 14.97 
ಚಿಕ್ಕಮಗಳೂರು 57 32 17.78 
ಶಿವಮೊಗ್ಗ 131 40 32.29 
ಒಟ್ಟು 456 -160 158.58 


ಸಂಖ್ಯೆ ಸಿಐ 444 ಎಂಎಂ೦ಎನ್‌ 2021 


bask 


ಲಪ್ಟ ಬಸಪ್ಪ) 
ಗಣಿ ಮತ್ತು ಭೂವಿಜ್ಞಾನ ಹಾಗೂ 


ಮಹಿಳಾ ಮತ್ತು ಮಕ್ಕಳ ಅಬಿವೃದ್ಧಿ ಮತ್ತು 


ವಿಕಲಚೇತನರ, ಹಿರಿಯ ನಾಗರಿಕರ 


ಸಬಲೀಕರಣ ಸಚಿವರು. 


